| ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 11080385) 


ಕೈಗೆತ್ತಿಕೊಂಡಿರುವ ನಗರ/ನಗರ ಪಾಲಿಕೆಗಳು 
ಯಾವುವು: , 


ಸದಸ್ಯರ ಹೆಸರು : ಡಾ| ವೈಎ. ನಾರಾಯಣಸ್ವಾಮಿ (ಶಿಕ್ಷಕರ ' 
} ಕೇತು) . 
ಉತ್ತರಿಸಬೇಕಾದ ದಿನಾಂಕ : 16-03-2021 K 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ 
ಸಚಿವರು 
ತ್ರ. ಪ್ರಶ್ನೆ ಉತ್ತರ 
ಸಂ . 
ಕರ್ನಾಟಿಕ . ರಾಜ್ಯದಲ್ಲಿ ಅಮೃತ್‌ ಯೋಜನೆ ಕೇಂದ್ರ ಪುರಸ್ಕೃತ ಅಮೃತ್‌' ಯೋಜನೆಯಡಿ ರಾಜ್ಯದ 


1 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿರುವ 11 
ಮಹಾನಗರ ಪಾಲಿಕೆಗಳು, 15 ನಗರಸಭೆಗಳು ಮತ್ತು 
ಕೇಂದ್ರ ಸರ್ಕಾರದ ಗಔ।A್ಗY ಯೋಜನೆಯಡಿಯಲ್ಲಿ 
ಪಾರಂಪರಿಕ ಪಟ್ಟಣವೆಂದು ವರ್ಗೀಕರಿಸಿದ ಬಾದಾಮಿ 
ಪುರಸಭೆಯ ಸೇರಿ ಒಟ್ಟು" 27 ನಗರಗಳು 
ಆಯ್ಕೆಯಾಗಿದ್ದು, ಅವುಗಳ. ವಿವರಗಳು ಈ 
ಕೆಳಕಂಡಂತಿವೆ. oo 


ಸದರಿ ಯೋಜನೆಯ ಮಾರ್ಗ ಸೂಚಿಯನ್ನಯ 
ಯೋಜನಾ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ಫ್ರ.. ಜಿಲ್ಲೆ ನಗರ! ಪಟ್ಟಿಣ 
ಸಂ 
1 . | ಬೆಂಗಳೂರು ನಗರ 1.- ಬೆಂಗಳೂರು. 
2 ತುಮಕೂರು 2. ತುಮಕೂರು : 
3 ಶಿವಮೊಗ್ಗ 3. ಶಿವಮೊಗ್ಗ ' 
4. ಭದ್ರಾವತಿ 
4 ಚಿತ್ರದುರ್ಗ 5. ಚಿತ್ರದುರ್ಗ 
5 ದಾವಣಗೆರೆ 6. ದಾವಣಗೆರೆ 
6 ಕೋಲಾರ 7. ಕೋಲಾರ 
8. ರಾಬರ್ಟ್‌ಸನ್‌ಪೇಟಿ 
- (K.G.F) | 
7 ದಕ್ಷಿಣ ಕನ್ನಡ 9. ಮಂಗಳೂರು 
8 | ಮಂಡ್ಯ 10. ಮಂಡ್ಯ 
9 ಮೈಸೂರು 11. ಮೈಸೂರು ' 
10 ಚಿಕ್ಕಮಗಳೂರು 12. ಚಿಕ್ಕಮಗಳೂರು 
11, ಹಾಸನ 13. ಹಾಸನ 
2 | ಉಡುಪಿ 14. ಉಡುಪಿ 
3 | ಬಳ್ಳಾರಿ 15. ಬಳ್ಳಾರಿ 
16. ಹೊಸಪೇಟಿ 
14 ಬೀದರ್‌ 17. ಬೀದರ್‌ 
5 ಕಲಬುರ್ಗಿ 18. ಕಲಬುರ್ಗಿ 
16 | ಕೊಪ್ಪಳ 19. ಗಂಗಾವತಿ 
17 ರಾಯಚೂರು 20. ರಾಯಚೂರು 
18 | ಬೆಳಗಾವಿ 21. ಬೆಳಗಾವಿ 
9 ಧಾರವಾಡ 22. ಧಾರವಾಡ 
20 ವಿಜಯಪುರ 23. ವಿಜಯಪುರ 
21 ಗದಗ-ಜೆಟಿಗೇರಿ 24. ಗದಗ 
22 | ಬಾಗಲಕೋಟೆ 25. ಬಾಗಲಕೋಟೆ 
26. ಬಾದಾಮಿ 
23 ಹಾವೇರಿ 27. ರಾಣೆಬೆನ್ನೂರು 


ಕಫದ ಮೂರು ವರ್ಷಗಳಲ್ಲಿ ಅಮೃತ ಹೋಜನೆಗೆ 
ಮೇಲ್ಕಂಡ ನಗರ/ನಗರ ಪಾಲಿಕೆಗಳಿಗೆ ಬಿಡುಗಡ 
ಮಾಡಲಾದ ಮೊತ್ತ ಎಷ್ಟು: 


ಕಳೆದ 3 .ವರ್ಷಗಳಲ್ಲಿ ಅಮೃತ್‌ ಯೋಜನೆಯಡಿ 
ನಗರ ಸ್ನಳೀಯ ಸಂಸ್ಥೆಗಳಿಗೆ ಬಿಡುಗಡೆಯಾದ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಗಳ. ಅನುದಾನದ ವಿವರಗಳನ್ನು 
ಅನುಬಂಧ-01 ರಲ್ಲಿ ನೀಡಿದೆ. : | 


ಅಮೃತ್‌ ನಗರಗಳಲ್ಲಿ ಅನುಮೋದನೆಯಾದ 
ಕುಡಿಯುವ ನೀರು ಮತ್ತು ಒಳಚರಂಡಿ 
ಕಾಮಗಾರಿಗಳನ್ನು ಕರ್ನಾಟಿಕ ನಗರ' ಮೂಲಸೌಕರ್ಯ 
ಅಬಿವೃದ್ಧಿ ಮತ್ತು ಹಣಕಾಸು ನಿಗಮ'ನಿಯಮಿತ ಸಂಸ್ಥೆ 
ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ 
ಚರಂಡಿ ಮಂಡಳಿ ' ಸಂಸ್ಮೆಗಳಿಂದ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಯಡಿ 
ಮಂಜೂರಾದ ಕಾಮಗಾರಿಗಳಿಗೆ ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳ ಅನುದಾನವನ್ನು ಸೇರವಾಗಿ ಸದರಿ 
ಅನುಷ್ಠಾನ ಸಂಸ್ಥೆಗಳಿಗೆ ಬಿಡುಗಡೆಗೊಳಿಸಲಾಗುತ್ತಿದೆ. 


ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ |. 


ಮತ್ತು ತುಮಕೂರು, ಈ ಜಿಲ್ಲೆಗಳ ಯಾವ ನಗರ 
| ಪಾಲಿಕೆಗಳಲ್ಲಿ!  ನಗರಸಭೆಗಳಲ್ಲಿ ಅಮೃತ 
ಯೋಜನೆಯನ್ನು ಜಾರಿಗೊಳಿಸಲಾಗಿದೆ; ಕಳೆದ 
ಮೂರು ವರ್ಷಗಳಲ್ಲಿ ಖರ್ಚು ಮಾಡಿರುವ ಮೊತ್ತ 
ಎಷ್ಟು. : (ಸ್ಥಳೀಯ ಸಂಸ್ಥೆವಾರು ಬಲಗ 
ಒದಗಿಸುವುದು) I 


| ಮೂಲ ಸೌಕರ್ಯ ಅಭೆವೃದ್ಧಿ ಮತ್ತು ಹಣಕಾಸು ನಿಗಮ 
|] ನಿಯಮಿತ ಸಂಸ್ಥೆ | ವತಿಯಿಂದ 


'| ಕಾಮಗಾರಿಗಳಿಗೆ ಇಲ್ಲಿಯವರೆಗೆ ವೆಚ್ಚವಾದ 


ಕೋಲಾರ ಜಿಲ್ಲೆಯ ಕೋಲಾರ ನಗರಸಭೆ ಮತ್ತು 
ರಾಬರ್ಟನ್‌ಪೇಟೆ ನಗರಸಭೆ, ಚಿತ್ರದುರ್ಗ ಜಿಲ್ಲೆಯ 
ಚಿತ್ರದುರ್ಗ ನಗರಸಭೆ, ದಾವಣಗೆರೆ ಜಿಲ್ಲೆಯ ದಾವಣಗೆರೆ 
ಮಹಾನಗರ ಪಾಲಿಕೆ ಮತ್ತು ತುಮಕೂರು ಜಿಲ್ಲೆಯ 
ತುಮಕೂರು ಮಹಾನಗರಪಾಲಿಕೆ ಅಮೃತ್‌ 
ಯೋಜನೆಯಡಿ ಆಯ್ಕೆಯಾಗಿದ್ದು, " ಯೋಜನೆಯಡಿ 
ಅನುಮೋದನೆಯಾದ F ಕಾಮಗಾರಿಗಳನ್ನು 
ಜಾರಿಗೊಳಿಸಲಾಗಿರುತ್ತದೆ. 


ಚಿಕೈಬಳ್ಳಾಪುರ ಜಿಲ್ಲೆಯ "ಯಾವುದೇ ನಗರಸಭೆ 
ಅಮೃತ್‌ ಯೋಜನೆಯಡಿ ಆಯ್ಕೆಯಾಗಿರುವುದಿಲ್ಲ. 


ಕಳದ 3 ವರ್ಷಗಳಲ್ಲಿ: ನಗರ ಸ್ಥಳೀಯ ಸಂಸ್ಥೆಗಳು 
ಅನುಷ್ಠಾನಿಸುತ್ತಿರುವ ಹಸಿರು ಜಾಗ ಮತ್ತು 
ಉದ್ಯಾನವನ, ಮಳೆ ನೀರು. ಚರಂಡಿ ಮತ್ತು 
ನಗರಸಾರಿಗೆಗಳ ವಲಯಗಳಲ್ಲಿ ವೆಚ್ಚವಾದ 
ವಿವರಗಳನ್ನು ಅಮುಬಂಧ-02 ರಲ್ಲಿ ನೀಡಿದೆ, 


ಅಮೃತ್‌ ಯೋಜನೆಯಡಿ ಕುಡಿಯುವ ನೀರು 
ಸರಬರಾಜು ಮತ್ತು ಒಳಚರಂಡಿ ಯೋಜನೆಗಳನ್ನು 
ಕೋಲಾರ ಜಿಲ್ಲೆಯ ಕೋಲಾರ ನಗರಸಭೆ ಮತ್ತು 
ರಾಬರ್ಟ್ವನ್‌ಪೇಟೆ' ನಗರಸಭೆ ಚಿತ್ರದುರ್ಗ ಜಿಲ್ಲೆಯ 
ಚಿತ್ರದುರ್ಗ - ನಗರಸಭೆ, ತುಮಕೂರು ಜಿಲ್ಲೆಯ 
ತುಮಕೂರು ಮಹಾನಗರಪಾಲಿಕೆಗಳಲ್ಲಿ ಕರ್ನಾಟಕ 
ನಗರ ವೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ಸಂಸ್ಥೆಯಿಂದ ಹಾಗೂ ದಾವಣಗೆರೆ ಜಿಲ್ಲೆಯ ದಾವಣಗೆರೆ 
ಮಹಾನಗರಪಾಲಿಕೆ . ವ್ಯಾಪ್ತಿಯಲ್ಲಿ ಕರ್ನಾಟಿಕ ನಗರ 


ಅನುಷ್ಠಾನಿಸಲಾಗುತ್ತಿದ್ದ, ಸದರಿ' ಯೋಜನೆಯ 


ಸಂಖ್ಯೆ:ನಲಅಇ 46 ಸಿಎಸ್‌ಎಸ್‌ 2021 


ವಿವರಗಳನ್ನು ಅನುಬಂಧ -03 ರಲ್ಲಿ ನೀಡಿದೆ. 


(ಎನ್‌.ನಾಗರಾಜ್ರುಏಿಲ.ಟಿ.ಬಿ 
ಪೌರಾಡಳಿತ ಮತ್ತು ಸೆಕ್ಕರೆ ಸಚಿವರು 


Co} 


LCQ 1385 


Details of releases made to ULBs (incl.bbmp} underAMRUT Scheme (2017-18, 
2018-19 and 2019-20) 


Rs, in crore 


2017-18 [Reforms 20924 
S.No.|  NameofUl8 incentive and 2018-19 Reforms, Total 
project fund) incentive and 
Project fund) 
1 |Badami TMC 1.0627 0.8518 2.2053 4.1198 
2 |Bagaikote CMC 1.5306 3.7305 4.7187 9.9798 
3 [Bangalore (BBMP) 1.6355 3,1958 1.8950 6.7263 
4 {BelagaviCC s 1.4189 | 0.8360 2.9940 5.2489 
5 ್ಯ Ballari CC 1.1302 ql [ 0.4685 | 1.8685 3.4672 | 
6 |Bhadravathi CMC | 3.1591 8.3940 1.8024 13.3555 
7 Bidar CMC 1.1831 [ 0.6645 1.9214 3.7690 
8 |Bijapura CC 1.4189 . 0.8341 2.8617 | 5.1147 
9 [Chickamagalur CMC 2.7021 2.8815 1.7759 7.3595 
10 Chitradurga CMC | 31168 4,6077 1.8420 9.5666 
11 [|Davanagere CC . 1.3402 1.0440 2.6085 4.9927 
12 Jhubfi Dharwad CC . 1.3080 0.8340 1.9082 4,0502 
13 I CMC 4.9533 6.2571 1.8950 13.1054 
14 |Gangavathy CMC 3.4755 6.7863 1.8288 12.0906 
15 [KalburgiCC 1.3094 0.8881 2.7513 4.9488 
16 Hassan CMC 1.2467 | 0.4141 1.9214 3.5822 
17 JHospet CMC 2.0290 - 3.5628 1.8156 7.4074 
18 [Kolar CMC 2.4168 9.1236 1.7891 13.3295 
19 |Mandya CMC 1.2058 - 0.4160 2.5540 4.1758 
20 [tangas CC 1.7336 1.2540 3,3249 6.3125 
21 Mysore CC 1.4858 | 0.8360 - 3,2017 5.5235 
22 |Raichur CMC 1.3094 0.6680 1.7759 | 3.7533 
23 jRannebennur CMC 1.2985 | 0.4917 1.9743 3.7645 
24 JRobersonpet CMC 22446. 7.1727 5.7511 15.1684 
25 [Shivamogga CC 7187 15.4962 | 19743 24.6532 
26 |Tumkuru CC 18263 | 1.9158 ರ 7.1134 10.8555 y 
27 JUdupiCMC 11540 fl 0.2747 fj; 2.3337 3.7624 4] 
[roat 55,8776 83.8995 70.4062 210.1833 


PS 
Name of the AMRUT 


Name of the. 
District City 
Davanagere Davanagere CC 


"Tumkur CC 


NSS 


ಸಿ 1- 


“Kolar 


Kolar CMC 


‘Robertsonpete CMC 


A 
5 [Chitradurga 
Le 


Chitradurga CMC 


LCQ 1385 
Rs. in lakhs 
! 
Grants released Expenditure Total ; Total 
LL - grants expenditure 
2017-18 |2018-19 2019-20 2017-18 |2018-19 2019-20 released incurred 
134.020 104.400 260.850] 0.000 341.790 64.630| 499.270 406.420 
182.630 191.580 711.340| 478.000 575.030 597.070} 1085.550; 1650.100 
241.680 912.360 178.910| 75.220 87.130| 1.552.580] 1332.950 1714.930 
224.460 717.270 575,110, 0.000 114.370] 1690.970| 1516.840 1805.340 


311.680 


2386.380 


1094.4701 . 


460.770 


184.200 


1910.410 


553.220 


66.370 


5165.080 


1259.830( 


956.650 


1326.200 


5391.260 


6902.990 


ap 


AMRUT - Expenditure Details of WS & UGD by KUWSDB & KUIDFC | 


Expenditure upto Jan-2021 


Implementing 
Agency. 


KUWSDB 


Robertsonpet KUWSDB 


Chitradurga KUWSDB 


Davangere KUIDFC 


Tumkuru KUWSDB 


Grand Total = 


Pa 4 7 
pp banda Uoo 
( . 
y- Joint Director (Development) 
Directorate of Municipal 
Adrainistration 
Bengaturu 


